ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಮಾನ್ಯ ಸದಸ್ಯರ ಹೆಸರು 


ಶ್ರೀ 


ಸಿದ್ದಿ ನಾಮನಿರ್ದೇಶನ) 


ಶಾಂತರಾಮ್‌ 


ಉತ್ತರಿಸಬೇಕಾದ ದಿನಾಂಕ 17.12.2021 Sei 
[ಉತ್ತರಿಸುವ ಸಚಿವರು [ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರು. | 
| ARNG 
ಕ್ರ! 


f 
ಮಾರಾರಿ ಸಮುದಾಯಕ್ಕೆ ಯಾವ 
| ವರ್ಗದಡಿ ಜಾತಿ ಪ್ರಮಾಣ ಪತ್ರ 
ನೀಡಲಾಗುತ್ತಿದೆ; 


'ಅ) | ಉನ್ನತ ಕನ್ನಡ ಜಿಲ್ಲೆಯ ಕುಂಬ್ರಿ| ' 


ಸರ್ಕಾರದ ಆದೇಶ ಸಂಖ್ಯೆ: ಸಕಇ pT 


ಬಿಸಿಎ 2000, ದಿನಾ೦ಕ:30.03.2000ರ 
ಕರ್ನಾಟಿಕ ರಾಜ್ಯ ಹಿಂದುಳಿದ ವರ್ಗಗಳ | 
ಪಟ್ಟಿಯಲ್ಲಿನ ಪ್ರವರ್ಗ-1 ಕ್ರಮ 


ಸಂಖ್ಯೆ:31ರಲ್ಲಿ ಕುಂಬ್ರಿ ಮರಾಠಿ (ಉತ್ತರ 
ಕನ್ನಡ ಜಿಲ್ಲೆ ಜಾತಿ ಸೇರಿರುತ್ತದೆ. ಕುಂಬ್ರಿ 
ಮರಾರಿ ಜಾತಿ ಪ್ರವರ್ಗ-1ರಡಿ ಜಾತಿ ಪ್ರಮಾಣ 
ಪತ್ರ ಪಡೆಯಲು ಅರ್ಹತೆ ಹೊಂದಿದೆ. 
ಪ್ರವರ್ಗ-1ರಲ್ಲಿ ಬರುವ ಜಾತಿಗಳಿಗೆ ಶೇಕಡ 
4ರಷ್ಟು ಮೀಸಲಾತಿಯನ್ನು 
ನಿಗದಿಪಡಿಸಲಾಗಿದೆ. 


ಕುಂಬ್ರಿ ಮರಾರಿ ಜಾತಿಯು, ನಾನಾಗ 
ಸರ್ಕಾರದ ವ್ಯಾಪ್ಲಿಯಲ್ಲಿ ಬರುವ 
ವಿದ್ಯಾಸಂಸ್ಥೆಗಳಲ್ಲಿ ಪ್ರವೇಶ ಮತ್ತು 
ಉದ್ಯೋಗ ನೇಮಕಾತಿಗಳಲ್ಲಿ ಮೀಸಲಾತಿ 


ರಾಜಕೀಯ 


(ವಿವರ 


» ಸಮುದಾಯಕ್ಕೆ 
| ಮ 
ನೀಡಲಾಗುತ್ತಿದ್ದೆಯೇ? 
| ನೀಡುವುದು) 


ಸಂಖ್ಯೆ: ಹಿಂವಕ 335 ಬಿಸಿಎ 2021 


ಹಾಗೆ ನೀಡುವ ಜಾತಿ ಪ್ರಮಾಣ ಪತ್ರವು | 
ಯಾವ ಯಾವ ಮೀಸಲಾತಿಗೆ 
ಉಪಯೋಗವಾಗುತ್ತಿದೆ; 


ಸೌಲಭ್ಯ ಪಡೆಯಲು ಅರ್ಹರಿರುತ್ತಾರೆ. 


ಕರ್ನಾಟಿಕ ಪಂಚಾಯತ್‌ ರಾಜ್‌ 
ಸಂಸ್ಥೆಗಳ ಚುನಾವಣೆಯಲ್ಲಿ ಸ್ಪರ್ಧಿಸಲು 
ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ 
ಕಲ್ಪಿಸಲು ಸರ್ಕಾರದ ಅಧಿಸೂಚನೆ 
ಸಂಖ್ಯೆ:ಗ್ರಾಅಪ 5 ಜಿಪಸ 95, ದಿನಾಂಕ: 
13.01.1995ನ್ನು ಪ್ರಕಟಿಸಿರುತ್ತದೆ. 

ಈ ಅಧಿಸೂಚನೆಯಲ್ಲಿ 
ನಮೂದಿಸಿರುವ ಹಿಂದುಳಿದ ವರ್ಗ ಅ 
ಮತ್ತು ಹಿಂದುಳಿದ ವರ್ಗ 'ಬ' ಎಂದು 
ವಿಂಗಡಿಸಿ ಅಧಿಸೂಚನೆಯಲ್ಲಿ 
ನಮೂದಿಸಲಾಗಿರುತ್ತದೆ. ಈ ಪಟ್ಟಿಯಲ್ಲಿ 
"ಕುಂಬ್ರಿ ಮರಾರಿ' ಎಂಬ ಸಮುದಾಯವನ್ನು 
ಗುರುತಿಸಿರುವುದಿಲ್ಲ. 


ಮ 


(ಕೋಟಾ ವಾಸ ಪೂಜಾರಿ) 


